ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


: 249 
: ಶ್ರೀ ಎನ್‌.ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಮಾಡಿರುವವರ ಹೆಸರು ಮತ್ತು ವಿಳಾಸವೇನು; 


ಉತ್ತರಿಸುವ ದಿನಾಂಕ : 04-03-2020 

ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
WE —T 
3] ಕ್‌ ನ್‌ | 
| ಅ) | ಬೆಂಗಳೂರು `ದ್ಷಣ''` ತಾಲ್ಲೂಕಿನ `ಚೇಗೊರು'|ಹೌದು. 
| ಹೋಬಳಿಯ ಹುಳಿಮಾವು ಗ್ರಾಮದ ಸರ್ವೆ 
| ನಂ.63ರಲ್ಲಿ 5 ಎಕರೆ ಜಾಗವನ್ನು ಒತ್ತುವರಿ ಇಸ್ಲಾಮಿಯ ಇನ್ಸ್‌ಸ್ಪಿಬ್ಯೂಟ್‌ ಆಫ್‌ ಟೆಕ್ಕಾಲಜಿ, ನ್ಯಾಷನಲ್‌ 
| ಮಾಡಿರುವುದು ಸರ್ಕಾರದ ಗಮನಕ್ಕೆ | ಪಾರ್ಕ ರಸ್ತೆ ಬೆಂಗಳೂರು-560076 ಇವರು ಒತ್ತುವರಿ 

Kk pr) 

| ಬಂದಿದೆಯೇ; ಬಂದಿದ್ದಲ್ಲಿ, ಒತ್ತುವರಿ | ಮಾಡಿಕೊಂಡಿರುತ್ತಾರೆ. 


ಈ ನಾಗೂರು ನಗರ ಪಕ್ಷದ ಹ ನನಗಸನಹ ಕ್ಷಣ 


| ತಾಲ್ಲೂಕಿನ ಬೇಗೂರು ಹೋಬಳಿಯ ಹುಳಿಮಾವು 
ಗ್ರಾಮದ ಸರ್ವೆ ನಂ.63ರಲ್ಲಿ 5 ಎಕರೆ ಜಾಗವನ್ನು 
ಒತ್ತುವರಿ ಮಾಡಿರುವುದನ್ನು ತೆರೆವುಗೊಳಿಸಿದ ಬಗ್ಗ 
ಆದೇಶವಾಗಿದ್ದರೂ ಸರ್ಕಾರದ ವಶಕ್ಕೆ 
ಪಡೆಯದಿರಲು ಕಾರಣವೇನು; 


ಬೆಂಗಳೂರು `ದಣ ``ತಾಲ್ಲೂಕು `` ಚೀಗೂರು``ಹೋಬಳಿ. 
ಹುಳಿಮಾವು ಗ್ರಾಮದ ಸರ್ವೆ ನಂ. 63ರಲ್ಲಿ 5-00 ಎಕರೆ ಜಾಗವನ್ನು 
ಒತ್ತುವರಿ ಮಾಡಿರುವುದನ್ನು ತಹಶೀಲ್ದಾರ್‌ ನ್ಯಾಯಾಲಯದ ಆದೇಶ 
ಸಂಖ್ಯೆ:ಎನ್‌ಸಿಆರ್‌/ಸಿಆರ್‌/08/09-10, ದಿನಾಂಕ:25.07.2009ರಂದು 
ತೆರವುಗೊಳಿಸಲು ಆದೇಶಿಸಲಾಗಿದ್ದು, ದಿನಾಂಕ:01/10/2016ರಂದು 
ಕಂದಾಯ ಅಧಿಕಾರಿಗಳ ಸಮಕ್ಷಮದಲ್ಲಿ ತೆರವುಗೊಳಿಸಿ, "ಸರ್ಕಾರಿ 
ಸ್ಪತ್ತು' ಎಂದು ನಾಮಫಲಕವನ್ನು ಅಳವಡಿಸಿ, ಸರ್ಕಾರದ ವಶಕ್ಕೆ 
ಪಡೆಯಲಾಗಿರುತ್ತದೆ. 


ಅಕಮ `ಒತ್ತವಗೆ ಸಹಕರಿಸಿ ಅನಧಿಕೃತ ಕಡೆ 
ನಿರ್ಮಾಣವಾಗುವವರೆಗೆ ಸಹಕರಿಸಿದ 
ಅಧಿಕಾರಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 
ಅಮಾನತ್ತುಗೊಳಿಸಿ ಶಿಕ್ಷೆಗೆ ಒಳಪಡಿಸಲಾಗಿದೆಯೇ; 
(ಹೆಸರು ಹುದ್ದೆಯೊಂದಿಗೆ ವಿವರ ನೀಡುವುದು) 


ಪ್ರಸ್ತಾಪಿತ ಜಮೀನು ಇಸ್ಲಾಮಿಯ ಇನ್ಸ್‌ಟಿಟ್ಕೂಟ್‌ ಆಫ್‌ 
ಟೆಕ್ನಾಲಜಿ, ನ್ಯಾಷನಲ್‌ ಪಾರ್ಕ್‌ ರೋಡ್‌, ಬೆಂಗಳೂರು ರವರು 
ಅಕ್ರಮ ಒತ್ತುವರಿ ಮಾಡಲಾಗಿದ್ದು, ಇವರ ವಿರುದ್ಧ ಕರ್ನಾಟಕ 
ಭೂಕಂದಾಯ ಅಧಿನಿಯಮ 1964 ಕಲಂ 192(ಎ)ರಡಿ ಪ್ರಕರಣ 
ದಾಖಲಿಸಿಕೊಂಡು ವಿಚಾರಣೆ ನಡೆಸುವಂತೆ ಕರ್ನಾಟಕ ಭೂಕಬಳಿಕೆ 
ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಎಲ್‌.ಜಿ.ಸಿ:245/2016ರಂತೆ 
ಪ್ರಕರಣ ದಾಖಲಿಸಲಾಗಿರುತ್ತದೆ. ಮಾನ್ಯ ನ್ಯಾಯಾಲಯವು ನೀಡುವ 
ತೀರ್ಪಿನಂತೆ ಕ್ರಮವಹಿಸಲಾಗುವುದು. 


ಈ) 7 ಆಕಮ ಒತ್ತವರಿದಾರರನ್ನು'ತೆರವುಗೊಳಿಸುವ'ಬ 


ಸರ್ಕಾರದ ನಿಲಪೇಸು: ಅಕ್ರಮ 
ಒತ್ತುವರಿದಾರರನ್ನು ತೆರವುಗೊಳಿಸಿ 


ಕಟ್ಟಡವನ್ನು ನೆಲಸಮಗೊಳೀಸಲಾಗುವುದೇ; 


ತೆರವುಗೊಳಿಸಿ ಜಾಗವನ್ನು ಸರ್ಕಾರದ ವಶಕ್ಕೆ 
ಪಡೆಯದ ಜಿಲ್ಲಾಧಿಕಾರಿಯವರ ಮೇಲೆ ಯಾವ 
ಕ್ರಮ ಕೈಗೊಳ್ಳಲಾಗಿದೆ; ಕ್ರಮ ಕೈಗೊಳ್ಳದಿರಲು 
ಕಾರಣವೇನು? 


ಅಕ್ರಮ | ಒತ್ತುವರಿ ಮಾಡಿರುವುದನ್ನು ತಹಶೀಲ್ದಾರ್‌ ನ್ಯಾಯಾಲಯದ ಆದೇಶ 

ಈ | ಸಂಖ್ಯೆಎನ್‌ಸಿಆರ್‌/ಸಿಆರ್‌/08/09-10, ದಿನಾಂಕ:25.07.2009ರಂದು 
ಅಕ್ರಮದಿಂದ ಕಾನೂನು ಸುವ್ಯವಸ್ಥೆ ೈಗೆ ತೊಂದರೆ ತೆರವುಗೊಳಿಸ ಲು ಆದೇಶಿಸಲಾಗಿದ್ದು, ಅದರಂತೆ ಸದರಿ ಒತ್ತುವರಿಯ 
ಉಂಟು ಮಾಡಿದವರ್ಕಾರು; ಒತ್ತುವರಿ ಜಾಗವನ್ನು | ದಿನಾಂಕ:01.10.2016ರಂದು ತೆರವುಗೊಳಿಸಲಾಗಿರುತ್ತದೆ. 


ಚಿಂಗಳೊರು ದಕ್ಷಿಣ ತಾಲ್ಲೂಕು. ಚೀಗೂರು ಹೋಬಳಿ. 
ಹುಳಿಮಾವು ಗ್ರಾಮದ pe ನಂ. 63ರಲ್ಲಿ 5-00 ಎಕರೆ ಜಾಗವನ್ನು 


ಸಂಖ್ಯೆ: ಆರ್‌ಡಿ 05 ಎಲ್‌ಜಿಕ್ಯೂ 2020 


P 


೨ ತಾ 
be 


ಕಂದಾಯ ಸಚಿವರು 


